॥ ನೀನ್ಯಾಕೋ ನಿನ್ನ ಹಂಗ್ಯಾಕೋ ॥ 


ನೀನ್ಯಾಕೋ ನಿನ್ನ ಹಂಗ್ಯಾಕೋ \ 
ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ॥ ಪ ॥ 


ಕರಿ ಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ । 
ಆದಿಮೂಲನೆಂಬ ನಾಮವೇಕಾಯ್ಲೋ ॥ ೧ ॥ 


ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ । 
ನರಹರಿಂಯೆಂಬ ನಾಮವೇಕಾಯ್ತೋ ॥ ೨ ॥ 


ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ । 


ಕಷ ಕಷ ಎಂಬ ನಾಮವೇಕಾಯೋ ॥ ೩ ॥ 
© 8 "ಲ"ಣ -> 


ಯಮನ ದೂತರು ಬಂದು ಅಜಮಿಳನನೆಳೆವಾಗ । 
ನಾರಾಯಣನೆಂಬ ನಾಮವೇಕಾಯ್ಲೋ ॥ ೪ ॥ 


ಆ ಮರ ಈ ಮರ ಎಂದು ಧ್ಯಾನಿಸುತ್ತಿರುವಾಗ । 
ರಾಮ ರಾಮವೆಂಬ ನಾಮವೇ ಕಾಯೋ ॥ ೫ ॥ 


ಹಸುಳೆ ಆ ಧ್ರುವರಾಯ ಅಡವಿಗೆ ಪೋಪಾಗ | 
ವಾಸುದೇವನೆಂಬ ನಾಮವೇಕಾಯ್ಲೋ ॥ ೬ ॥ 


ನಿನ್ನ ನಾಮಕೆ ಸರಿಕಾಣೆನು ಜಗದೊಳು । 
ಘನಮಹಿಮ ಸಿರಿ ಪ್ರರಂದರ ವಿಠಲ ॥ ೭ ॥ 


ಬರಹ-ಉಚಿತ ಕನ್ನಡ/ದೇವನಾಗರೀ ತಂತ್ರಾಂಶ ಶನಿವಾರ, ನವಂಬರ್‌ ೧೫, ೨೦೦೮ 


